ಕರ್ನಾಟಕ ವಿಧಾನ. ಪರಿ 


ಹತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಸಂಖೆ : 2293 


[9 


ಉತ್ತರಿಸುವ ದಿನಾಂಕ 


: ಶ್ರೀ ಎನ್‌. ಅಪ್ಪಾಜಿಗೌಡ 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


: 26.03.2021 


w 
ಹ 


ನ್ನ 


WL 


. ಉತ್ತರ 


.ಗ್ರಾಮೀಣ ' ಭಾಗದಲ್ಲಿ 


ಕಾಮ್ಮಿಕರಿಗೆ 


ಮಂಡ್ಯ" ಜಿಲ್ಲೆ ನಾಗಮಂಗಲ ತಾಲ್ಲೂಕು ವ್ಯಾಪ್ತಿಯ 
ಸಮರ್ಪಕವಾಗಿ ಬಸ್‌ ಸಂಚಾರ 
ವ್ಯವಸ್ಥೆ ಸ್ಥೆಯಿಲ್ಲದೆ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಕೂಲಿ- 
ತೊಂದರೆಯಾಗುತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಆ) 


ಬಂದಿದ್ದಲ್ಲಿ, ಈ ಬಗ್ಗೆ: ಸೂಕ್ತ ಕಮ ಸ್ಯೂವುದು 
ಯಾವಾಗ; (ವಿವರ ನೀಡುವುದು) 


ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು 
ವ್ಯಾಪ್ತಿಯಲ್ಲಿ 368 ಗ್ರಾಮಗಳಿದ್ದು, ಇವುಗಳ ಪೈಕಿ 
332 ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ 
ಕಲ್ಪಿಸಲಾಗಿರುತ್ತದೆ. ಉಳಿದ 36 ಗ್ರಾಮಗಳ ಪೈಕಿ 30 
ಗಾಮಗಳು ಭಾರಿ ವಾಹನ ಸಂಚಾರಕ್ಕೆ ಯೋಗ್ಯ ರಸ್ತೆ 
ಇಲ್ಲದ ಗ್ರಾಮಗಳಾಗಿದ್ದು, ಇನ್ನುಳಿದ ¥: ಗಾಮಗಳು 
ಕೇವಲ ದಾಖಲೆ ಗ್ರಾಮಗಳಾಗಿರುತ್ತವೆ. ಆದುದರಿಂದ 
ಸದರಿ ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸಲು 
ಸಾಧ್ಯವಾಗಿರುವುದಿಲ್ಲ. 


ಇ) 


ತಾಲ್ಲೂಕಿನ ಗ್ರಾಮೀಣ ಭಾಗಗಳಿಗೆ 

ಹೊಸದಾಗಿ . ಬಸ್‌ ಸಂಚಾರ ವ್ಯವಸ್ಥೆ ಸ್ನೆಗೆ ಯಾವಾಗ ಕ್ರಮ 
ಕೈಗೊಳ್ಳಲಾಗುವುದು; (ಹೊಸದಾಗಿ. ಬಸ್‌ : ಸಂಚಾರ 
ಪ್ರಾರಂಭ ಮಾಡುವ ಸಮಯ ಹಾಗೂ ಮಾರ್ಗದ ವಿವರ 
ನೀಡುವುದು) 


ನಾಗಮಂಗಲ 


ಪ್ರಸ್ತುತ ಬೇಡಿಕೆ' ಇರುವ ಹೆಚ್‌.ಭುವನಹಳ್ಳಿ 
ಗ್ರಾಮಕ್ಕೆ ಹೊಸದಾಗಿ": ನಾಗಮಂಗಲ ಘಟಕದ 
ವತಿಯಿಂದ ಅನುಸೂಚಿ ಸಂಖ್ಯೆ 13/57ರಲ್ಲಿ 
ನಾಗಮಂಗಲದಿಂದ ಹೆಚ್‌.ಭುವನಹಳ್ಳಿಗೆ ಸಮಯ 
8:00, 17:25 ಕ್ಕೆ ಹಾಗೂ ಹೆಚ್‌.ಭುವನಹಳ್ಳಿಯಿಂದ 
ನಾಗಮಂಗಲಕ್ಕೆ ಬೆಳಿಗ್ಗೆ 9:20 ಹಾಗೂ 1845ಕ್ಕೆ 
ದಿನಾಂಕ: 29.03.2021ರ೦ದ ಜಾರಿಗೆ ಬರುವಂತೆ 
ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುವುದು. 


ಈ) 


ನಾಗಮಂಗಲ-ಮೈಸೂರು ಮುಖ್ಯರಸ್ತೆಯಲ್ಲಿ ದಿನನಿತ್ಯ 
ಓಡಾಡುವ ಸಾರಿಗೆ" ಬಸ್‌ಗಳನ್ನು ಹೊನ್ನಬೆಟ್ಟದ 
ಹೊಸೂರು, ಮಡಿಕೆ ಹೊಸೂರು- -ಕುಲ್ಲದೇವನಹಳ್ಳಿ ಗೇಟ್‌ 
ಬಳಿ ನಿಲುಗಡೆ ನೀಡಲಾಗುತ್ತಿದೆಯೇ; 


ಉ) 


ಇಲ್ಲದಿದ್ದಲ್ಲಿ, ಈ 
ಸರ್ಕಾರದ ಆಯುಷ್‌ ಸಂಶೋಧನ ಕೇಂದ್ರದಲ್ಲಿ ಕಾರ್ಯ 
ನಿರ್ವಹಿಸುವ, ಮತ್ತು . ಸುತ್ತಮುತ್ತಲ ಗ್ರಾಮಗಳ ಜನರಿಗೆ 
ದಿನನಿತ್ಯ. ತಾಲ್ಲೂಕು ಕೇಂದ್ರ ಮತ್ತು "ಮೈಸೂರಿಗೆ ಓಡಾಡಲು 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಬಂದಿದೆಯೇ: 


ಪ್ರದೇಶದಲ್ಲಿ ನೂತನವಾಗಿ ಕೇಂದ್ರ 


ಗಮನಕ್ಕೆ 


'ಊ) 


ಬಂದಿದ್ದಲ್ಲಿ, ಸದರಿ ಸ್ಥಳದಲ್ಲಿ 
ಎಂದಿನಿಂದ ಪ್ರಾರಂಭ ಮಾಡಲಾಗುವುದು? 
ನೀಡುವುದು) 


(ವಿವರ 


ಬಸ್‌ ನಿಲುಗಡೆಯನ್ನು 


ಹೊನ್ನಬೆಟ್ಟದ ' ಹೊಸೂರು, ಮಡಿಕೆ 
ಹೊಸೂರು- ಕುಲ್ಪದೇವನಹಳ್ಳ ಗೇಟ್‌ ಸ್ಥಳವು ವಿಸ್ಥಂ 
ಶಾಲೆ/ಆಯುಷ್‌' ಸಂಶೋಧನಾ ಕೀಂದದಿಂದ - 
50 ಮೀಟರ್‌ ಅಂತರದಲ್ಲಿದ್ದು, ಮಂಡ್ಯ ವಿಭಾಗದ 
ವತಿಯಿಂದ ನಾಗಮಂಗಲ-ಮೈಸೂರು ಮಾರ್ಗದಲ್ಲಿ 
ಆಚರಣೆಯಾಗುತ್ತಿರುವ ಸಾರಿಗೆಗಳಲ್ಲಿ ಆಯುಷ್‌ 
ಸಂಶೋಧನಾ ಕೇಂದ್ರದ: ಬಳಿ ನಿಲುಗಡೆ 
ನೀಡಲಾಗುತ್ತಿದೆ. 


ಸಂಖ್ಯೆ: ಟಿಡಿ 168 ಟಿಸಿಕ್ಕೂ 2021 


1 


™ 
(ಲಕ್ಷಣ ಸಂಗಪ್ಪ ಸವದಿ) 
ಕಿ ಇ 
ಉಪ ಮುಖ್ಯಮಂತ್ರಿಗಳು ಹಾಗೂ, 
ಸಾರಿಗೆ ಸಚಿವರು 


